ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1093 (1186) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ನೂತನ ಮರಳು ನೀತಿ ಕುರಿತು 


(ಅ) ಪಟ್ಟಾ ಭೂಮಿ, ಹಳ್ಳ, ತೊರೆ, ಕೆರೆ, ನದಿ, ಪ್ರದೇಶಗಳಲ್ಲಿ ಮರಳು ತೆಗೆಯಲು 
ಅವಕಾಶ ಕೊಡುವ ಕರ್ನಾಟಿಕ ನೂತನ ಮರಳು ವೀತಿ-2020 ಜಾರಿಯಲ್ಲಿದೆಯೇ; 
ಹಾಗಿದ್ದಲ್ಲಿ, ನೂತನ ಮರಳು ಬೀತಿ ಜಾರಿಗೆ ತಂದಿರುವ ಉದ್ದೇಶಗಳೇನು; (ವಿವರ 
ನೀಡುವುದು) 


(ಆ) ಈ ಹೊಸ ನೀತಿಯಡಿ ಹಾಸನ ಜಿಲ್ಲೆಯಲ್ಲಿ ಮರಳು ತೆಗೆಯಲು ಗುರುತಿಸಿರುವ 
ಮರಳು ನಿಕ್ಷೇಪಗಳು ಯಾವುವು; ಈ ನಿಕ್ಲೇಪಗಳಲ್ಲಿ ಲಭ್ಯವಿರುವ ಮರಳಿನ 
ಪ್ರಮಾಣವೆಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಈ ಮರಳು ನೀತಿಯಿಂದ ಸರ್ಕಾರಕ್ಕೆ ಪ್ರಸಕ್ತ ಸಾಲಿನಲ್ಲಿ ಸಂದಾಯವಾಗಿರುವ 
ಆದಾಯವೆಷ್ಟು; ಈ ವೀತಿಯಡಿ ಪ್ರತಿ ಮೆಟ್ರಿಕ್‌ಟಿನ್‌ ಮರಳಿಗೆ ವಿಗದಿಪಡಿಸಿರುವ 
ದರವೆಷ್ಟು; ದರ ನಿಗದಿಪಡಿಸಲು ಅನುಸರಿಸುವ ಮಾನದಂಡಗಳೇನು; (ವಿವರ 
ನೀಡುವುದು) 


(ಈ) ಈ ವೀತಿಯಡಿ ಸ್ಥಳೀಯವಾಗಿ ಜನತೆಯು ಯಾವ ಯಾವ ಕಾಮಗಾರಿಗಳಿಗೆ 
ಮರಳನ್ನು ಖರೀದಿಸಲು ಅನುಮತಿ ನೀಡಲಾಗಿದೆ; ಅನುಮತಿಯನ್ನು ಪಡೆಯಲು 
ಅಮಸರಿಸಬಹುದಾದ ಕ್ರಮಗಳೇನು ? (ವಿವರ ನೀಡುವುದು) 


